ಕರ್ನಾಟಕ ವಿಧಾನ ಪರಿಷತ್ತು 


ಬಿಡುಗಡೆಗೊಳಿಸಲು ಸರ್ಕಾರ ಕೈಗೊಂಡ 
ಕ್ರಮಗಳೇನು? (ಮಾಹಿತಿ ಒದಗಿಸುವುದು) 


1 ಚುಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 1508 
2 ಸದಸ್ಯರ ಹೆಸರು ಶ್ರೀ ಕೆ.ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) 
3 ಉತ್ತರಿಸುವ ದಿನಾಂಕ 18.03.2021 
4 ಉತ್ತರಿಸುವ ಸಚಿವರು ಮಾನ್ಯ ಯೋಜನಾ ಸಚಿವರು, 
ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು 
ಸಾಂಖ್ಯಿಕ ಇಲಾಖೆ 
ಪ್ರ. 
ಸ ಪ್ರಶ್ನೆ ಉತ್ತರ 
(ಅ) |2017-18ರ೦ದ ಇಲ್ಲಿಯವರೆಗೆ ವಿಧಾನ |2017-18ರಿಂದ ಇಲ್ಲಿಯವರೆಗೆ ವಿಧಾನ ಪರಿಷತ್ತಿನ 
ಪರಿಷತ್ತಿನ ಶಾಸಕರುಗಳಿಗೆ ಬಿಡುಗಡೆಯಾದ | ಶಾಸಕರುಗಳಿಗೆ ಬಿಡುಗಡೆಯಾದ ಮತ್ತು 
ಅನುದಾನ ವೆಷ್ಟು; ಮತ್ತು | ಕಡಿತಗೊಳಿಸಲಾದ ಅನುದಾನದ ವಿವರ ಈ 
ಕಡಿತಗೊಳಿಸಲಾದ ಅನುದಾನ ಬೆಷ್ಟು;| ಕೆಳಕಂಡಂತಿದೆ. 
(ಸಂಪೂರ್ಣ ಅಂಕಿ-ಅಂಶಗಳೊಂದಿಗೆ (SoU 
ವರ್ಮಾವಾರು ಮಾಹಿತಿ ಒದಗಿಸುವುದು) | 
ವರ್ಷ ಬಿಡುಗಡೆಯಾದ ಕಡಿತಗೊಳಿಸಲಾದ 
ಅಮದಾನ ಅನುದಾನ 
2017-18 620.11 00 
2018-19 462.99 137.01 
2019-20 296.09 303.91 
(ಆ) | ಕಡಿತಗೊಳಿಸಲಾದ ಅಮುದಾನವನ್ನು | ಕಡಿತಗೊಳಿಸಲಾದ ಅನುದಾನವನ್ನು 


ಬಿಡುಗಡೆಗೊಳಿಸಲು ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆ 
ಸಲ್ಲಿಸಲಾಗಿತ್ತು. ಆರ್ಥಿಕ ಇಲಾಖೆಯ ಹಿಂಬರಹ 
ಸಂಖ್ಯ: ಆಇ 29 ವೆಚ್ಚ 06/2021(ಇ), ದಿನಾ೦ಕ: 
10.03.2021ರಲ್ಲಿ ಕಡಿತಗೊಳಿಸಲಾದ 
ಅನುದಾನವನ್ನು ಹೆಚ್ಚುವರಿಯಾಗಿ ಒದಗಿಸಲು 
ಸಾಧ್ಯವಿಲ್ಲವೆಂದು ಹಿಂಬರಹ ವೀಡಿದೆ. 


ಸಂಖ್ಯೆ: ಪಿಡಿಎಸ್‌ 28 ಕೆಎಲ್‌ಎಸ್‌ 2021 


(ಡಾ॥ ನಾರಕಯಣಗೌಡ) 
ಸಚಿವರು, 
ಯೋಜನೆ, ಕಾರ್ಯಶ್ರಮ ಸಂಯೋಜನೆ 
ಮತ್ತು ಸಾಂಖ್ಯಿಕ ಇಲಾಖೆ. 


